ಕರ್ನಾಟಕ ವಿಧಾನ ಪರಿಷತ್ತು ' 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 12 
ಸದಸ್ಯರ ಹೆಸರು ಶ್ರೀ ಬಸವರಾಜ ಪಾಟೀಲ ಇಟಗಿ (ಸ್ಥಳೀಯ 
ಸಂಸ್ಥೆಗಳ ಕ್ಷೇತ್ರ) 
ಉತ್ತರಿಸುವ ದಿನಾಂಕ 23.09.2021 
ಉತ್ತರಿಸುವ ಸಚಿವರು ಮುಖ್ಯ ಮಂತ್ರಿಗಳು 
ಕ್ರ ಪ್ರಶ್ನೆಗಳು ಉತ್ತರ 
ಘು ಪಕ್ಕಿ ಠಿ 


(ಅ) | ಅನುಚ್ಛೇಧ 37(ಜೆ) ತಿದ್ದುಪಡಿಯಾಗಿ | 
ಎಂಟು ವರ್ಷ ಕಳೆದರೂ ರಾಜ್ಯದ 
ಯಾವ ಯಾವ ಇ ಇಲಾಖೆಗಳಲ್ಲಿ 
ನೇಮಕಾತಿ, ನಿಯುಕ್ತಿ, ಜೇಷ್ಠತೆ, ಬಡ್ತಿ 
ಮತ್ತು ವರ್ಗಾವಣೆಗಳನ್ನು ಜಾರಿ 
ಮಾಡಲಾಗಿದೆ; 


ಭಾರತದ ಸಂವಿಧಾನದ ಅನುಚ್ಛೇಧ 371(ಜೆ) ಅನುಷ್ಠಾನಕ್ಕೆ 
ಸಂಬಧಿಸಿದಂತೆ ಸಾರ್ವಜನಿಕ ಉದ್ಯೋಗದಲ್ಲಿ ಹೈದ್ರಾಬಾದ್‌- 
ಕರ್ನಾಟಕ ಪ್ರದೇಶದ ಸ್ಥಳೀಯ ವ್ಯಕ್ತಿಗಳಿಗೆ ಮೀಸಲಾತಿ ಕಲ್ಪಿಸುವ 
ಸಂಬಂಧ ಕರ್ನಾಟಕ ಸಾರ್ವಜನಿಕ ಉದ್ಯೋಗ (ಹೈದ್ರಾಬಾದ್‌- 
ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ಆದೇಶ, 
2013ನ್ನು ಹೊರಡಿಸಲಾಗಿದ್ದು, ಸದರಿ ಆದೇಶದ ಕಂಡಿಕೆ 3ರಲ್ಲಿ 
ಹೈದ್ರಾಬಾದ್‌-ಕರ್ನಾಟಕ ಪ್ರದೇಶದಲ್ಲಿರುವ ರಾಜ್ಯ ಸಿವಿಲ್‌ ಸೇವಾ 
ಹುದ್ದೆಗಳ ಪೈಕಿ ಗ್ರೂಪ್‌-ಎ ಮತ್ತು ಗ್ರೂಪ್‌-ಬಿ ಹುದ್ದೆಗಳಲ್ಲಿ 75%. 
ಗ್ರೂಪ್‌-ಸಿ ಹುದ್ದೆಗಳಲ್ಲಿ 80 ಮತ್ತು ಗ್ರೂಪ್‌-ಡಿ ಹುದ್ದೆಗಳಲ್ಲಿ 85% |. 
ಹುದ್ದೆಗಳನ್ನು ಹಾಗೂ ಸದರಿ ಆದೇಶದ ಕಂಡಿಕೆ 13ರಲ್ಲಿ ರಾಜ್ಯ 
ಮಟ್ಟದ ಕಛೇರಿ ಅಥವಾ ಸಂಸ್ಥೆಗಳಲ್ಲಿ ಎಲ್ಲಾ ವೃಂದದ ಹುದ್ದೆಗಳಲ್ಲಿ 
8% ಹುದ್ದೆಗಳನ್ನು ಹೈದ್ರಾಬಾದ್‌-ಕರ್ನಾಟಕ ಪ್ರದೇಶದ ಸ್ಥಳೀಯ 
ವ್ಯಕ್ತಿಗಳಿಗೆ ಮೀಸಲಿರಿಸಲು ಅವಕಾಶವನ್ನು ಕಲ್ಪಿಸಲಾಗಿರುತ್ತದೆ. 


1! ಮೇಲಿನ ಆದೇಶದನ್ವಯ ಬಹುತೇಕ ಎಲ್ಲಾ ಇಲಾಖೆಗಳು 


1ನಿಗಮಃ/ ಮಂಡಳಿಗಳು/ಸ್ಥಳೀಯ ಸಂಸ್ಥೆಗಳು/ವಿಶ್ವ 


-ವಿದ್ಯಾಲಯಗಳು/ಸ್ವಾಯತ್ತ ಸಂಸ್ಥೆಗಳು ಸ್ಥಳೀಯ ವೃಂದವನ್ನು 


ರಚಿಸಿ ಅಧಿಸೂಚನೆಗಳನ್ನು ಹೊರಡಿಸಿದ್ದು, ನಂತರದಲ್ಲಿ 
ನಿಯಮಾನುಸಾರ ನೇಮಕಾತಿ, ನಿಯುಕ್ತಿ, ಜೇಷ್ಟತೆ. ಬಡ್ತಿ ಮತ್ತು 


ವರ್ಗಾವಣೆಗಳನ್ನು ಮಾಡುತ್ತಿರುತ್ತವೆ. 
(ಆ) | ಜಾರಿ ಮಾಡಿದ್ದಲ್ಲಿ ಕಾರಣಗಳೇನು? | | 8 
(ಸಂಪೂರ್ಣ ಮಾಹಿತಿ ನೀಡುವುದು) ಉದ್ಭವಿಸುವುದಿಲ್ಲ 
ಸಂಖ್ಯೆ: ಸಿಆಸುಇ 184 ಹೈಕಕೋ 202 A 
(ಬಸವರಾಜ ಬೊಮ್ಮಾಯಿ? 


ಮುಖ್ಯಮಂತ್ರಿ 


